ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ಕೆರೆಗಳ ಒತ್ತುವರಿ ಕುರಿತು 
ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 


273 (492) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಕೆರೆಗಳಾವುವು; (ಅವುಗಳ ವಿಸ್ತೀರ್ಣ, ಕ್ಯಾಚ್‌ಮೆಂಟ್‌ 
ಪ್ರದೇಶ ಮುಂತಾದ ವಿವರಗಳನ್ನು ಸರ್ವೆ ನಂಬರ್‌, ವಾರ್ಡ್‌ವಾರು, ಮತ ಕ್ಷೇತ್ರವಾರು ವಿವರ ನೀಡುವುದು) 


(ಆ) ಪಾಲಿಕೆಯ ಕೆರೆಗಳು ಒತ್ತುವರಿಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಯಾವ ಕೆರೆಗಳು ಎಷ್ಟು 
ಒತ್ತುವರಿಯಾಗಿವೆ; ಒತ್ತುವರಿ ಮಾಡಿರುವವರ ವಿರುದ್ದ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; ಯಾರು ಯಾವ ಸರ್ವೆ 
ನಂಬರುಗಳಲ್ಲಿ ಎಷ್ಟು ಕ್ಷೇತ್ರವನ್ನು ಒತ್ತುವರಿ ಮಾಡಿದ್ದಾರೆ; (ವಾರ್ಡ್‌ವಾರು, ಮತಕ್ಷೇತ್ರವಾರು ಸಂಪೂರ್ಣ ವಿವರಗಳನ್ನು 
ನೀಡುವುದು) 


(ಇ) ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸಿ ನಿಗದಿತ ವಿಸ್ತೀರ್ಣದಂತೆ ತಡೆಗೋಡೆಗಳನ್ನು ಹಾಕಿ ಸಂರಕ್ಷಣೆ ಮಾಡಿ 
ಅಭಿವೃದ್ಧಿಪಡಿಸುವ ಉದ್ದೇಶ ಸರ್ಕಾರಕ್ಕಿದೆಯೇ; ಹಾಗಿದ್ದಲ್ಲಿ, ಸರ್ಕಾರದಿಂದ ಯಾವಾಗ ಕ್ರಮ ಕೈಗೊಳ್ಳಲಾಗುವುದು; 


(ಈ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ವಿವಿಧ ಮೂಲಗಳಿಂದ ಸಂಗ್ರಹವಾಗಬೇಕಾದ/ ಸಂಗ್ರಹವಾಗುವ ಪ್ರತಿ 
ತಿಂಗಳ ಆದಾಯವೆಷ್ಟು? (ವಿವರ ನೀಡುವುದು) 


